ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಸಹಕಾರಿ ಬ್ಯಾಂಕ್‌ಗಳ ಪುನಃಶ್ಟೇತನ ಕುರಿತು 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕೇತು - 
211 (176) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಿಕ ರಾಜ್ಯ ಸಹಕಾರಿ ಅಧಿನಿಯಮದಡಿ ಒಟ್ಟಿ ಎಷ್ಟು ಸಹಕಾರಿ ಬ್ಯಾಂಕ್‌ಗಳು 
ನೋಂದಾಯಿತವಾಗಿವೆ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಇಲ್ಲಿಯವರೆಗೆ ನೋಂದಾವಣಿಯಾದ ಬ್ಯಾಲಕ್‌ಗಳು ಎಷ್ಟು ಸಹಕಾರಿ ಬ್ಯಾಂಕ್‌ಗಳು 
ಕಾರ್ಯನಿರ್ವರಿಸುತ್ತಿವೆ; 


(ಇ) ನೋಂದಾಯಿತ ಬ್ಯಾಂಕ್‌ಗಳಲ್ಲಿ ಎಷ್ಟು ಬ್ಯಾಂಕ್‌ಗಳು ನಷ್ಟದಲ್ಲಿವೆ; ಮತ್ತು ಅವುಗಳ ಪುನಃಶ್ನೇತನಕ್ಕೆ 
ಸರ್ಕಾರ ಯಾವ ಕಮ ಕೈಗೊಂಡಿದೆ; 


(ಈ) ಸಹಕಾರಿ ಬ್ಯಾಂಕ್‌ಗಳಲ್ಲಿ ಇತ್ತೀಚೆಗೆ ಅವ್ಯವಹಾರಗಳು ಹೆಚ್ಚಾಗಿದ್ದು, ಠೇವಣಿದಾರರು 
ಆತಂಕದಲ್ಲಿದ್ದು ಅದರ ರಕ್ಷಣೆಗೆ ಸರ್ಕಾರ ಯಾವ ಕುಮ ಕೈಗೊಂಡಿದೆ? 


